ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪುಶ್ನೆ ಸಂಖೆ 


691 


ಸದಸ್ಯರ ಹೆಸರು ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ 04.03.2021 
ಉತ್ತರಿಸುವ ಸಚಿವರು ಮುಖ್ಯಮಂತಿಗಳು 

ಪ್ರಶ್ನೆ ಉತ್ತರ 


ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ 


ಪಂಪು ಸೆಟ್‌ಗಳಿಗೆ ಮಾರ್ಗ ವಿಸ್ತರಣೆ 
ಯೋಜನೆಯಲ್ಲಿ ನೋಂದಾಯಿಸಲಾದ 


ಮೂಲಭೂತ ಸೌಕರ್ಯವನ್ನು 
ಕಲ್ಪಿಸಲು ಶುಲ್ಕವನ್ನು ಪಾವತಿಸಿದ 
ಅರ್ಜಿಗಳ ಸಂಖ್ಯೆ ಎಷ್ಟು: 


ಮೆಸ್ಕಾಂ ವ್ಯಾಪ್ತಿಯಲ್ಲಿ ರೈತರ ಕೃಷಿ: 


ಅರ್ಜಿಗಳ ಸಂಖ್ಯೆ ಎಷ್ಟು: ಅವುಗಳಲ್ಲಿ. 


ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯ: ಇಎನ್‌ pe 
ಸಿ2014/ಪಿ1 ದಿನಾ೦ಕ: 14.07.2014 ರನ್ವಯ ದಿನಾ೦ಕ 31.07.2012ರ 
ನಂತರ ಅನಧಿಕೃತವಾಗಿ ಸೇರ್ಪಡೆಗೊಂಡು ನೋಂದಾಯಿಸಿರುವ 
ಮತ್ತು ಹೊಸದಾಗಿ ನೋಂದಾಯಿಸಲ್ಪಡುವ ಪಂಪ್‌ಸೆಟ್‌ಗಳಿಗೆ 
ಹೊಸ ಸಂಪರ್ಕ / ಅನಧಿಕೃತ ಸಂಪರ್ಕವೆಂಬ ಭೇದವನ್ನು 
ತೆಗೆದುಹಾಕಿ ಒಟ್ಟಾರೆ ನೀರಾವರಿ ಪಂಪ್‌ ಸೆಟ್‌ಗಳ ವಿದ್ಯುತ್‌ 
ಸಂಪರ್ಕಕ್ಕೆ ರೈತರು ರೂ. 10,000/- ಶುಲ್ಕದ ಜೊತೆಗೆ ಠೇವಣಿ 
ಹಣವನ್ನು ಪಾವತಿಸಬೇಕಾಗಿರುತ್ತದೆ. 

ಇದರಂತೆ, ಮ.ವಿ.ಸ.ಕಂ. ವ್ಯಾಪ್ತಿಯಲ್ಲಿ ನೋಂದಾಯಿಸಲಾದ 
ಅರ್ಜಿಗಳ ಸಂಖ್ಯೆ ಹಾಗೂ ಮೂಲಭೂತ ಸೌಕೆರ್ಯವನ್ನು 


ಕಲ್ಪಿಸಲು ಶುಲ್ಕವನ್ನು ಪಾವತಿಸಿದ ಅರ್ಜಿಗಳ ವಿವರಗಳನ್ನು 


ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಈ ಶುಲ್ಕ ಪಾವತಿಸಿದ ರೈತರ ಜೀಷ್ಟತಾ 
ಪಟ್ಟಿಯನ್ನು ಪಾರದರ್ಶಕವಾಗಿಸಲು 
ಇಲಾಖೆಯಿಂದ 
ಕ್ರೆಮಗಳಾವುವು: ರೈತರು ಇಲಾಖಾ ವೆಬ್‌ 
ಸೆಟ್‌ಗಳ ಮೂಲಕ ಜೇಷ್ಠತೆಯನ್ನು 
ತಿಳಿಯಲು ಅವಕಾಶವನ್ನು 
ಕಲ್ಪಿಸಲಾಗಿದೆಯೇ: ಇಲ್ಲವಾದಲ್ಲಿ 
ಕಾರಣವೇನು: 


ಕೈಗೊಂಡ. 


ಪಾವತಿಸಿದ ರೈತರ ಜೇಷ್ಠತಾ ಪಟ್ಟೆಯನ್ನು 
ಜೇಷ್ಠತಾ ಪಟ್ಟಿಯನ್ನು ಉಪ 
ತಯಾರಿಸಿ ನಾಮಫಲಕದಲ್ಲಿ 


ಶುಲ್ಕ 
ಪಾರದರ್ಶಕವಾಗಿಸಲು 
ವಿಭಾಗಗಳಲ್ಲಿ ಪ್ರತಿ ತಿಂಗಳು 
ಪ್ರಕಟಿಸಲಾಗುತ್ತಿದೆ. 

ಪ್ರಸ್ತುತ, ಇಲಾಖಾ ವೆಬ್‌ ಸೈಟ್‌ಗಳ ಮೂಲಕ ಜೀಷ್ಠತೆಯನ್ನು 
ತಿಳಿಯಲು ಅವಕಾಶ ಕಲ್ಪಿಸಿರುವುದಿಲ್ಲ. 


ಈ ಮೂಲಭೂತ ಸೌಕರ್ಯವನ್ನು 
ಕಲ್ಪಿಸಲು ಶುಲ್ಕವನ್ನು 
ಪಾವತಿಸಿಕೊಂಡರೂ 
ಸಾಮಾಗಿಗಳನ್ನು 
ವರ್ಷಾನುಗಟ್ಟಲೇ 
ಸಂಪರ್ಕವನ್ನು 
ಕಾರಣವೇನು: ಇದರಿಂದ ರೈತರ ಕೃಷಿ 
ಚಟುವಟಿಕೆಗಳಿಗೆ ತೊಂದರೆಯಾಗಿ 
ಆರ್ಥಿಕ ನಷ್ಟವನ್ನು 
ಅನುಭವಿಸುತ್ತಿರುವುದು ಸರ್ಕಾರದ 


ಕಲ್ಪಿಸಲು ಕನಿಷ್ಟ ಕಾಲಮಿತಿಯನ್ನು 


ಗಮನಕ್ಕೆ ಬಂದಿದೆಯೇ: ಈ ಅರ್ಜಿಗಳಿಗೆ | 


ಮ.ವಿ.ಸ.ಕ೦. ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯವನ್ನು 
ಕಲ್ಪಿಸಲು ಶುಲ್ಕವನ್ನು ಪಾವತಿಸಿಕೊಂಡ ಕೂಡಲೇ ತಾಂತ್ರಿಕ 
ಸಾಧ್ಯತೆ ಇರುವಲ್ಲಿ ಹಾಲಿ ಇರುವ ಮೂಲಭೂತ ಸೌಕರ್ಯವನ್ನು 
ಬಳಸಿಕೊಂಡು ಸರ್ವಿಸ್‌ ಮುಖಾಂತರ . ವಿದ್ಯತ್‌ ಸಂಪರ್ಕ 
ನೀಡಲಾಗಿರುತ್ತದೆ. 

ಉಳಿದಂತೆ, ಮಾರ್ಗ: ವಿಸ್ತರಣೆ ಅವಶ್ಯವಿರುವ 
ಪಂಪುಸೆಟ್‌ಗಳಿಗೆ ಟೆಂಡರ್‌ ಪ್ರಕ್ರಿಯೆ ನಡೆಸಿ ಹಂ೦ತ-1 ಹಾಗೂ ಹಂ೦ತ- 
2ರಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾಮಗಾರಿಯನ್ನು ಕೈಗೊಂಡು 
ಮೂಲಭೂತ ಸೌಕರ್ಯವನ್ನು ಒದಗಿಸಿ ವಿದ್ಯುತ್‌ ಸಂಪರ್ಕ 
ಕಲ್ಪಿಸಲಾಗಿರುತ್ತದೆ. 

ಇನ್ನೂ ಬಾಕಿ ಉಳಿದಿರುವ ಪಂಪುಸೆಟ್‌ಗಳಿಗೆ ಶೀಘುವಾಗಿ 
ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು 3ನೇ ಹರಿತದಲ್ಲಿ ಗುತ್ತಿಗೆ 


ನಿಗದಿಪಡಿಸಲು ಇರುವ | ಆಧಾರದಲ್ಲಿ ದರ ಒಪ್ಪಂದಗಳನ್ನು ನೀಡಲಾಗಿದ್ದು, ಕಾಮಗಾರಿಗಳು 
ತೊಡಕುಗಳೇನು? ಪ್ರಗತಿಯಲ್ಲಿವೆ. 
ಸಂಖ್ಯೆ: ಎನರ್ಜಿ 55 ಇಬಿಎಸ್‌ 2021 


eT 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


' ಮಾನ್ಯ ವಿಧಾನ ಪರಿಷತ್ತಿನ 


ಸಂಖ್ಯೆ: 691 ಕೆ ಅನುಬಂಧ 


ಸಂಪರ್ಕ ಕಲ್ಪಿಸಲಾದ ಕೃಷಿ ನೀರಾವರಿ ಪಂಪುಸೆಟ್ಟಿಗಳ ವಿವರ 


ಸದಸ್ಯರಾದ ಶ್ರೀ ಕೆ.ಪುತಾಪಚಂದ್ರ ಶೆಟ್ಟಿ (ಸ್ಲಳೀಯ ಸಂಸ್ಥೆಗಳ ಕೇತು) ಇವರ ಚುಕೆ, ಗುರುತಿಲ್ಲದ ಪ್ರಶ್ನೆ 


ಸರ್ಕಾರದ ಆದೇಶ ದಿನಾ೦ಕ 14.07.14ರಂತೆ ಜನವರಿ-21ರ ಅಂತ್ಯದವರೆಗೆ ನೋಂದಾವಣೆಗೊಂ೦ಡ/ ಮೂಲಭೂತ ಸೌಕರ್ಯ ಶುಲ್ಕ ಪಾವತಿಸಿ ವಿದ್ಯುತ್‌ 


- ಮೂಲಭೂತ | oo | 
ರೂ. 50/- 'ಶೊ.0,000/- ರೂ.10,000/- . | ಸೌಲಭ್ಯ ಕಲ್ಪಿಸಿ ಸರ್ವೀಸ್‌ ಮೇನ್ಸ್‌ ಮೂಲಭೂತ 
| ಹೋಂದಣಿ'! ಪಾವತಿಸಿರುವ ಪಾವತಿಸದೆ ವಿದ್ಯುತ್‌ ಮೂಲಕ ವಿದ್ಯುತ್‌ ಸೌಶಕರ್ಯಃಸರ್ವೀಸ್‌ 
ಈಸಂ ಜಿಲೆ ಶುಲ್ಕ ಒಟ್ಟು ಇರುವ ಒಟ್ಟು ಸಂಪರ್ಕ ಸಂಪರ್ಕ ನೀಡಿರುವ | ಮೇನ್ಸ್‌ ಮೂಲಕ ವಿದ್ಯುತ್‌ 
” " ಪಾವತಿಸಿದ | ನೀರಾವರಿ ನೀರಾವರಿ ನೀಡಿರುವ ನೀರಾವರಿ. | ಸಂಪರ್ಕ ಕಲ್ಪಿಸಲು ಬಾಕಿ 
. ಅರ್ಜಿಗಳ | ಪಂಪುಸೆಟ್ಟುಗಳ | ಪಂಪುಸೆಟ್ಟಿಗಳ ನೀರಾವರಿ ಪಂಪುಸೆಟ್ಟುಗಳ ಇರುವ ನೀರಾವರಿ 
§ ಸಂಖ್ಯೆ ಸಂಖ್ಯೆ ಸಂಖ್ಯೆ ಪಂಪುಸೆಟ್ಟುಗಳ ಸಂಖ್ಯೆ ಪಂಪುಸೆಟ್ಟುಗಳ ಸಂಖೆ, 
I . . ಸಂಖ್ಯೆ ' ” 
1 ದಕ್ಜಿಣ ಕನ್ನಡ 37745 31949 5796 4311 27179 “459 
2 [ಉಡುಪಿ 17358 14889 2469 2683 11847 459 
3 ಶಿವಮೊಗ, 26454 21583 487 11614 . 8899 1070 
4 ಚಿಕೆಮಗಳೂರು 23293 ” 16164 7129 5267 432) 


6576 


ಒಟ್ಟು 


104850 


84585 


20265 


23875 


52246 


8464 


